ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಕರ್ನಾಟಿಕ ಕೊಳಚೆ ನಿರ್ಮೂಲನ ಮಂಡಳಿಯಲ್ಲಿ ವಸತಿ ಯೋಜನೆಗಳ ಕುರಿತು 
ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 
222 (251) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಜವಾಹರ್‌ ಲಾಲ್‌ ನೆಹರು ನರ್ಮ್‌ (0ಗUm) ಯಡಿಯಲ್ಲಿ ನಗರ ಬಡ ಜನರ ಮೂಲಭೂತ ಸೌಲಭ್ಯ 
ಯೋಜನೆ (8SUP) ಮತ್ತು ಸಮಗ್ರ ವಸತಿ ಮತ್ತು ಕೊಳಚೆ ಪ್ರದೇಶ ಆಭಿವೃದ್ಧಿ ಯೋಜನೆ (॥್ಗSDP) ಹಾಗೂ 
ರಾಜೀವ್‌ ಆವಾಸ್‌ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಎಷ್ಟು ಯೋಜನೆಗಳನ್ನು ಕೈಗೊಂಡು ಎಷ್ಟು 
ಮನೆಗಳನ್ನು ನಿರ್ಮಿಸಲಾಗಿದೆ; (ಜಿಲ್ಲಾವಾರು/ ನಗರ ಪ್ರದೇಶಗಳವಾರು ವಿವರ ನೀಡುವುದು) 


(ಆ) ರಾಜ್ಯದಲ್ಲಿರುವ ನಗರಗಳನ್ನು ಶೂನ್ಯ ಕೊಳಗೇರಿ ನಗರಗಳನ್ನಾಗಿ (ಕೊಳಗೇರಿ ಮುಕ್ತ ರಾಜ್ಯ 
ಯೋಜನೆಯಡಿ) ಮಾರ್ಪಾಡು ಮಾಡುವ ಯೋಜನೆಯ ಪ್ರಗತಿ ಕುಂಠಿತಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ ಕ್ರಮವೇನು; (ವಿವರ ನೀಡುವುದು) 


Om! 


(ಇ) ಕಳೆದ ಮೂರು ವರ್ಷಗಳಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಹೊಸದಾಗಿ ಯಾವುದಾದರೂ 
ಕೊಳಗೇರಿಗಳನ್ನು ಗುರುತಿಸಿ ಅಧಿಸೂಚನೆ ಹೊರಡಿಸಲಾಗಿದೆಯೇ/ಘೋಷಿಸಲಾಗಿದೆಯೆಳಿ (ವಿವರ 
ನೀಡುವುದು) 


(ಈ) ಕಳೆದ 5 ವರ್ಷಗಳಲ್ಲಿ ಕರ್ನಾಟಿಕ ಕೊಳಚೆ ನಿರ್ಮೂಲನ ಮಂಡಳಿಯ ವತಿಯಿಂದ ಕೊಳಗೇರಿಗಳನ್ನು 
ಅಭಿವೃದ್ಧಿ ಪಡಿಸಲು ಎಷ್ಟು ಯೋಜನೆಗಳಿಗೆ ಸರ್ಕಾರ ಅನುಮೋದಿಸಿದೆ; ಪ್ರಸ್ತುತ ಜಾಲ್ಲಿ ಇರುವ 
ಯೋಜನೆಗಳು ಎಷ್ಟು ; (ಸಂಪೂರ್ಣ ವಿವರ ನೀಡುವುದು) 


(ಉ) ಜವಾಹರ್‌ ಲಾಲ್‌ ನೆಹರು ನರ್ಮ (ಗumM)ಯದಡಿಯಲ್ಲಿ ವಾಸಿಸಲು ಯೋಗ್ಯ ಒಂದು ಮನೆಗಳ (Dwelling 
unit) ಕೇ೦ದ್ರ ಸರ್ಕಾರದ, ರಾಜ್ಯ ಸರ್ಕಾರ ಹಾಗೂ ಫಲಾನುಭವಿಗಳ ವಂತಿಗೆ/ಪಾಲು/ತ೦ತು ಎಷ್ಟು; (ವಿವರ 
ನೀಡುವುದು) 


(ಊ) ಪ್ರಸ್ತುತ ಪ್ರಧಾನಮಂತಿ ಆವಾಸ್‌ ಮತ್ತು ಇತರೆ ಯೋಜನೆಯಡಿಯಲ್ಲಿ ವಾಸಿಸಲು ಯೋಗ್ಯವಾದ 
ಒ೦ದು ಮನೆಗೆ ((Dwelling unit) ಕೇ೦ದ್ರ ಸರ್ಕಾರದ, ರಾಜ್ಯ ಸರ್ಕಾರ ಹಾಗೂ ಫಲಾನುಭವಿಗಳ 
ವಂತಿಗೆ/ಪಾಲು/ಕ೦ತು ಎಷ್ಟು (ವಿವರ ನೀಡುವುದು) 


